RNI No . KARBIL / 2001/ 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಏಪ್ರಿಲ್ ೪ , ೨೦೧೩ ( ಚೈತ್ರ ೧೪, ಶಕ ವರ್ಷ ೧೯೩೪) 
Bangalore, Thursday, April 4 , 2013 (Chaithra 14 , Shaka Varsha 1934 ) 


ಸಂಚಿಕೆ ೧೪ 
Issue 14 


ಭಾಗ ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

- ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


HEALTH AND FAMILY WELFARE SECRETARIAT 
_ No. HFW 191 RGU 2012, Dated : 13 -12- 2012 

NOTIFICATION 
In exercise of the powers conferred under Section 4 (i) (b ) of the Right to Information Act , 2005 (Central Act No . 22 of 2005 ), 
the detailed information relating to the Department of Medical Education is published as hereunder for information of general public . 

1) The particulars of its organization , functions and duties : 
The following Departments / Institutions are under the administrative control of the Medical Education Department. 
1) Directorate of Medical Education 
2) Rajiv Gandhi University of Health Sciences, Bangalore 
3) Bangalore Medical College and Research Institute , Bangalore (with attached Hospitals - Victoria , Bowring & Lady Curzon , Minto 
and Vani Vilas) 
4 ) Mysore Medical College and Research Institute ,Mysore 
5 ) Vijayanagar Institute of Medical Sciences, Bellary. 
6) Karnataka Institute of Medical Sciences, Hubli. 
7) Raichur Institute ofMedical Sciences, Raichur. 
8) BidarInstitute of Medical Sciences, Bidar 
9 ) Shimoga Institute of Medical Sciences, Shimoga . 
10 ) Hassan Institute of Medical Sciences, Hassan . 
11 ) Belgaum Institute of Medical Sciences , Belgaum . 
12 ) Mandya Institute ofMedical Sciences, Mandya 
13) Government Dental College & Research Institute , Bangalore . 
14 ) Government Dental College & Research Institute, Bellary 
15 ) Sri Jayadeva Institute of Cardiovascular Bangalore . 
16 ) Kidwai Memorial Institute of Oncology, Bangalore . 
17 ) Indira GandhiInstitute of Child Health , Bangalore . 

( ೮೬೫) 


elé 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ಭಾಗ ೪ಎ 


18) SDS Tuberculosis & Rajiv Gandhi Institute of Chest Diseases, Bangalore . 
19 ) Institute of Nephro Urology , Bangalore . 
20 ) Karnataka Institute of Diabetology, Bangalore . 
21) Dharwad Institute ofMental Health & Neuro Sciences , Dharwad 
22) Rajiv Gandhi Super Speciality Hospital , Raichur 
23) Karnataka Para Medical Board 
24) Karnataka Nursing Council 
25) Karnataka Diplomain Nursing Examination Board 
The Department of Medical Education is functioning through the following Sections : 

1. Medical Education - A Section 
2. Medical Education - B Section 
3. Internal Financial Adviser s Opinion Section 
4 . Internal Financial Adviser s Budget Section 
5 . Legal Cell. 
The Organization chart of the Department is shown at Annexure- 1 
The functions and duties of all the above sections are as shown below : 
1) Medical Education - A Section 

1. Allmatters pertaining to the Directorate of Medical Education . 
2. Mysore Medical College & Research Institute, Mysore 
3. Bidar Institute of Medical Sciences, Bidar 

Institute of Nephro Urology , Bangalore . 
Dharwad Institute of Mental Health & Nuero Sciences , Dharwad 
Sri Jayadeva Institute of cardiology, Bangalore 
Shimoga Institute ofMedical Sciences , Shimoga . 

Mandya Institute of Medical Sciences , Mandya 
9 . Vijayanagar Institute ofMedical Sciences , Bellary 
10 . Raichur Institute of Medical Sciences, Raichur 
11. Karnataka Institute of Diabetology, Bangalore 

Government Dental College & Research Institute, Bellary 
13. Service matters , salary , purchase of equipments , medicines , chemicals , construction of buildings , release of grants , 

according administrative approval, tenders , audit paras , court cases , KAT cases , Lokayukta cases , Right to Information 

Act, Human Rights Commission matters and Legislature matters, SCP and TSP scheme, MMR and KDP 
14 . Issue of Essentiality Certificate & Feasibility Certificate, Clinical Facilities , New Affiliation or Increase of Intake of Seats 

of Private Medical, Dental, Para Medical & Nursing Colleges / schools ( Bangalore Division nursing colleges and schools 

& Belgaum Division para medical colleges ) 
15. Recognition and Renewal of Religious & Linguistic Minority Institutes of Medical & Dental Colleges in the State 
2) Medical Education – B Section 
1. Bangalore Medical College & Research Institute, Bangalore 

SDS Tuberculosis & Rajiv Gandhi Institute of Chest Diseases, Bangalore . 
Hassan Institute of Medical Sciences , Hassan 
Belgaum Institute of Medical Sciences , Belgaum 
Kidwai Memorial Institute of Oncology , Bangalore 
Karnataka Institute ofMedical Sciences, Hubli. 
GovernmentDental College & Research Institute, Bangalore 
Indira Gandhi Institute of Child Health , Bangalore. 


Ø 


À 


0 


♡ 


# 


w 


Ò 


À 


oo 


ಭಾಗ ೪ 


PROFE37 Ose , ndod , meer 8 , gona 


e22 


Service Matters, Salary , Purchase of Equipments, Medicines, Chemicals , Construction of Buildings, release of 
Grants , issue of Administrative Approval, Tenders , Audit paras, Court cases, KAT cases, Lokayukta cases, Right 

to Information Act, Human Rights Commission matters of above Institutes. Legislative matters 
10 . Issue of Essentiality Certificate & Feasibility Certificate , Clinical Facilities, New Affiliation or Increase of Intake of 

Seats of Private Medical, Dental, Para Medical & Nursing Colleges/schools (Bangalore Division , Mysore Division 
and Gulbarga Division Para Medical colleges and Mysore Division and Gulbarga Division Nursing Colleges and 

Schools) 
3) Internal Financial Adviser s – Opinion Section 

1) matters relating to pay fixation , revision ofpay scale , service and financial matters of the Medical Education Department. 
2 ) Karnataka Civil Services (Time Bound Advancement) Rules, 1983. 
3) Karnataka Civil Services ( Automatic Grant of Special Promotion to Senior Scale ) Rules 1991. 
4 ) Grant of Additional Increment for 20 years of continuous service without promotion . 
5 ) Karnataka Civil Service Rules . 

6 ) Delegation of Powers . 
4 ) Internal Financial Adviser s -Budget Section 
1 . Matters relating to Budget, Budget Manuals. 
2. Karnataka Financial Code . 

Karnataka Treasury Code . 
4 . Karnataka Transparency in Public Procurements Act, 1999 and Rules 2000 . 

Inspection Reports , Audit paras , Draft Paras of the Accountant General. Comptroller & Auditor General s report, Public 

Accounts Matters , Annual Plans & Five years plans . 
6 . Reconciliation of Accounts of Medical Education Department. 
5 ) Legal Cell 

Giving Legal Opinion , issuing of authorization to Govt. Pleaders , Advocates etc. in respect of all court cases pertaining to these 
Departments . 

6 ) Receipts and Issue Section : 
1 . Receiving of letters and other communications addressed by designations relating to Medical Education Dept. Marking , 

entering in the Letter Monitoring System (Numbering) and sending them to the concerned sections. 
Issue of letters & other communications to the other departments of the secretariat, dispatch of letters through General 

Dispatch sections. 
3. Service matters relating to staff ofMedical Education Secretariat 

Conduct of Staff Meeting and Monthly Multi level Review meetings etc. 
5 . Supply of Stationary to Medical Education Department. 

6 . All Co -ordination matters of Medical Education Department. 
II) The Powers and duties of its officers and employees : 


1 


Dalayat 


To keep the office neat and tidy. To deliver the letters and files to other sections and 
departments as per the instructions contained in the Secretariat Manual of Office Procedure. 


Junior Assistant 


In charge of the work of receiving letters and files . Entering in the LetterMonitoring System & 
taking movement of letters & files, distribution of receipts and files in the Section and any other 
work entrusted by the Higher Officers . 


Typist 


In charge of the typing work in the section . 


Case Workers 
(Sr. Asst / Asst) 


To attend receipts & files, do the job of case working as per the procedure laid down in the 
Secretariat Manual. 


5 


P .A /Stenographer 


Receiving tappals / files addressed to the Under Secretary . Typing and Stenography work 
entrusted by the Under Secretary . Taking dictation and any other work entrusted by the superior 
officers 


Section Officer 


In charge of receipts of the whole section , Scrutiny of files submitted by the Case worker and 
discharge of duties as per the Karnataka Government Secretariat Manual 


esees 


FUD837O 


y , Toomad , Jeet 8 , 9002 


ಭಾಗ ೪ಎ 


7 


Accounts Superintendent 


He is working under (IFA ) & attend files pertaining to Audit paras, C & A G Report, Inspection 
Reports , PAC reports etc ., 


Accounts 


Finance Officer 


In charge of Budget wing of IFA Section . Scrutiny of files submitted by 
Superintendent and any other work entrusted by the Higher Officers . 


9 


Under Secretary 


Branch Officer in charge of the whole section . Scrutiny of files submitted by the Section Officer . 
Issuing Government Orders , Letters , Circulars , Notifications etc., on behalf of Govt. He is 
supervising authority 


10 


Deputy Secretary 


Middle Management Level Officer of the Government in the Secretariat exercising final decision 
making powers as delegated to by the Principal Secretary , examine each case , explain what is 
to be done, decide what facts and figures are needed , obtain and tabulate facts and figures, 
evaluate alternative course of action and opine on optimal course to be taken giving reasons 


Internal Financial Advisor 


To examine and advice on all issues having an impact on the department s budget having 
financial implications of short, medium or long term in nature, render advice on financial 
prudence, preparation of department s budget , tracking Audit Reports and Action taken reports 
and the items covered in the Government ofKarnataka (Consultation with IFA ) Rules, Circular & 
orders issued from time to time. 


12 


Head of Legal Cell 


Appointed from the Judicial Service . Offering views on all courtmatters , issue of authorization to 
Govt. Advocates & Pleaders etc ., to appear on behalf the Govt. 


Principal Secretary / 
Secretary (M .E ) 


Head of the organisation and acts in his capacity as Head of the Department, upon the advice / 
directions of the Minister in charge of the Department and the Policy of the Government 


(III) The procedure followed in the decision making process, including channels of supervision and accountability 


& 


(IV ) The norms set by it for the discharge of its functions : 


Case Worker 


Opening of a new file on receipt of proposals or processing the receipt in the existing file . 


Section Officer 


Will scrutinize the proposal with all relevant facts and mark the file to Under Secretary with a 
course of action to be adopted . 


Under Secretary 


Will suggest the suitability or otherwise of the course of action suggested and define the samein 
the light of the existing provisions of Rules or Acts or take appropriate decision under the 
delegated powers . 


Deputy Secretary 


Will review the case with an overall view and submit the file to the Principal Secretary / Secretary 
for approval on the ultimate course to be adopted on the proposal that is under consideration or 
take appropriate decision under the delegated powers . 


Secretary 


Principal 
Secretary 


Will decide on the course of action to be taken on a proposal under the delegated powers and if 
necessary , will submit the file for final orders of the Minister in charge of the department. 


V ) The rules , regulations, instructions, manuals and records held by it or under its control or used by its employees for 
discharging its functions: 
(a ) Acts : 

1 . Karnataka Administrative Tribunals Act . 
2 . Karnataka Transparency in Public Procurements Act, 1999 & Rules 2000. 
3 . Karnataka Lokayukta Act. 
4. K .C .S (R . P .P . P ) Act 1973 . 
5 . K .C . S (Determination of Age) Act 1974 . 
6 . Right to information Act 2005 . 
7 . The Rajiv Gandhi University of Health Sciences Act 1994 . 
8 . Indian Medical Council Act, 1956 . 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೮೬೯ 


9. Dentists Act, 1948 . 
10 . The Karnataka Anatomy Act 1957 . 


( b ) Rules : 


1. K .C .S . (C .C .A ) Rules 1957. 
2. Karnataka Civil Service Rules 1958 . 
3. K .C .S. (Conduct) Rules 1966 . 

Karnataka Civil Services ( Time Bound Advancement) Rules 1983. 


Karnataka Civil Services (Automatic Grant of Special Promotion to Senior Scale ) Rules 1991 . 


6 . K .C . S . (General Recruitment) Rules 1977 . 
7 . K . C .S (Medical Attendance ) Rules 1963 . 
8 . K .C .S . (R .P .P .P ) Rules 1978 . 
9 . Karnataka Right to Information Rules 2005 . 


10 . K . P . S . C (Consultation ) regulation 2005 . 


11 . Karnataka Government (Transaction of Business) Rules 1977 


12 . Karnataka Government Servants (seniority) Rules . 
13. C & R Rules of Concerned Departments / Institutions . 


14 . KCS (Probationary ) Rules 1977 . 


15 . And all other Rules , Government Orders, Circulars , Notifications issued by the DPAR , FD , LD .& Planning Dept. 

16 . Establishmentof Medical College Regulations, 1999. 
(c) Instructions, Manuals and others : 


1. 


Matters relating to Budget & Budgetmanuals . 


2 . Karnataka Financial Code. 
3 . Karnataka Treasury Code . 


4 . 


Audit paras, C & A .G Report, Inspection Reports , and Annual Plans. 


5 . 
6. 


Karnataka SecretariatManual. 
All Circulars and Guidelines issued by DPAR , FD , LD & PD . 


( VI) A statement of the categories of documents that are held by it or under its control 


Following documents of Group-A , Group - B , Group - C and Group - D Officials. 


Government orders , Notifications, Standing orders and similar instruments issued relating to service matters . 
(VII ) The particulars of any arrangement that exists for consultation with or representation by the members of the public in 
relation to the formulation of its policy or implementation thereof 


-Nil 


(VIII) A statement of the Boards, Councils , Committees and other bodies consisting of two or more persons constituted as its 
part or for the purpose of its advice and as to whether meetings of those boards, councils , committees and other bodies are 
open to the public or the minutes of such meetings are accessible for public 


Governing Councils of the autonomous institutions comeunder the Medical Education Department. 


( IX ) A directory of its officers and employees 


(X ) The monthly remuneration received by each of its officers and employ including the system of compensation as provided 
in its regulations : 


0520 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ಭಾಗ ೪ಎ 


Sri K .S .Prabhakar 


Phone no 


Secretary to Government & Personal SectionMedical Education Department 
SI.No Name and Designation 

Gross salary 

Address 
Smt/Sri 
Sri K . S .Prabhakar 

Rs. 1, 25 , 502/ Room No. 341, 3rd floor , Vidhana 
Secretary to Govt. 

Soudha, Bangalore-560001. 


22252636 
22033296 


9945561466 


22252636 


Rs .54,400 / 


Shanthakumari C . S 
P .S (Grade- 2) 
Sheshanna .M .L 


22033296 


22252636 


w 


Rs . 32,000 / 


Sr. Asst 


22933296 


Nirmala 


Rs. 30 ,730 / 


22252636 
22033296 


Stenographer 


22252636 


Vacant 


Jr. Asst 


22033296 


22252636 


Group D 


Vacant 


22033296 


Smt. K . Vidyakumari 
Deputy Secretary to Government& Personal Section Medical Education Department 
Name and Designation Gross Salary 

Address 
Smt. / Sri. 


Phone no 


K . Vidyakumari 


22353913 


Deputy Secretary 


Rs.50 , 462/ 


Room No.403, 4th floor , Vikasa 
Soudha ,Bangalore-560001. 


22034232 


to Government. 


9449277331 


2 


Bhaghya 


22353913 


Rs.36 ,850 / 


Stenographer 


-do 


22034003 


Junior Assistant 


vacant 


-do 


Dalayat 


vacant 


- do 


Under Secretary to Government-1 

Medical Education Department 


ü 


Name and Designation 
Smt. / Sri. 


Gross Salary 


Address 


Phone no 


2 


V . Saibaba 
Under Secretary to Government, 


Rs.63,025 / 


Room No . 113, 1st floor , Vikasa 
Soudha , Bangalore-560001 . 


22034293 / 
9844454383 


A . V . Puttachandra 
Stenographer. 


Rs. 23 ,290 / 


-do 


- do 


Medical Education (Section - A ) 


SI No . 


Name and Designation 

Smt. /Sri. 


Gross Salary 


Address 


Phone no 


Vikasa 


Siddamallappa 
Section Officer 


Rs. 31,510 


Room No . 113 , 1st floor , 
Soudha , Bangalore -560001. 


22034296 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


8820 


SI No . 


Name and Designation 

Smt. /Sri. 


Gross Salary 


Address 


Phone no 


- do 


Jyothi Prakash . M 
Senior Assistant 


Rs. 27 ,450/ 


22034295 


Dharmappa 


- do 


Rs . 22 ,513 / 


22034295 


Assistant 


M .R . Lakshmi Devi 
Assistant 


Rs.21,590 / 


22034295 


- do 


Junior Assistant 


Vacant 


- do 


-do 


H . P . Rajeshwari 
Typist 


Rs.15,8981 


22034295 


- do 


M . Nagaraju 
Jamedar 


Rs. 16 ,800 / 


22034295 


Under Secretary to Government-2 Medical Education Department 


Name and Designation Smt. / Sri. 


| 


Gross Salary 


Address 


Phone no 


Room No. 113, 1st floor , Vikasa Soudha, 
Bangalore-560001. 


Sri. Mahaboob Khan 
Under Secretary to Government, 


22034297/ 


Rs .41, 400 / 


9845132722 


Medical Education (Section - B ) 


SI No . 


Name and Designation 

Smt. /Sri . 


Gross Salary 


Address 


Phone no 


K . Eakeshbabu 
Section Officer 


22034295 


Rs.31 ,510 


Room No . 113, 1st 
floor , Vikasa Soudha , 
Bangalore -560001. 


Praveen B .N 


Rs. 27 ,750 / 


22034296 


Senior Assistant 


-do 


Chandrashekar Basana Gowda Mali patil 


3 


Rs . 20 ,000 / 


22034296 


Assistant 


Manjunatha M . B . 
Assistant 


Rs. 20 ,000/ 


22034296 


Junior Assistant 


Vacant 


Smt. H . K . Anasuya 
Joint Secretary to Government ( Internal Financial Advisor) & Personal Section 

Health and Family Welfare Department 


is 


Name and Designation Smt./ Sri. 


Gross Salary 


Address 


Phone no 


Rs. 61, 575 / 


Room No . 114 , 1st floor, Vikasa 
Soudha , Bangalore-560001. 


23200006 / 
9986198365 


H . K . Anasuya 
Internal Financial Advisor 
M . Rajamma 
Stenographer 


Rs. 31,515 / 


-do 


26482408 


0529 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ಭಾಗ ೪ಎ 


IFA (Opinion Section ) 


Name and Designation Smt./ Sri. 


Gross Salary 


Address 


Phone no 


Rs. 36 , 000 / 


22034278 


H . P . Leela 
Section Officer 


Room No . 114 , 1st floor , Vikasa 
Soudha , Bangalore - 560001. 


Y . R . Janaki 


Rs. 32 , 175 / 


-do 


22034278 


Senior Assistant 


V . Venkateshappa 


Rs. 24 ,825 / 


Assistant 


2203 4278 


Rs. 24 ,600 / 


2203 4278 


D . B . Prasanna 
Assistant 


5 


Typist 


vacant 


Dodda Lingaiah 


Rs. 16 ,800/ 


2203 4278 


Jamedar 


IFA (Budget Section ) 


Sl. No. 


Gross Salary 


Address 


Phone no 


Name and Designation 

Smt. / Sri. 


Rs. 31, 540/ 


9448506836 


N . C . Siddananjaradhya 
Finance Officer 


Room No.114 ,1st floor , Vikasa 
Soudha, Bangalore-560001. 


23309498 


Rs. 29 ,650/ 


- do 


28604719 


Smt. L. R . Bhargavi 
Accounts Superintendent 


2203 4276 


Uma. S 


Rs. 34 ,650 / 


26571117 


Accounts Superintendent 


- do 


Vacant 


Steno 
Jamedar 


5 


Vacant 


Panchakshari M 


Head of Legal Cell & Ex -Officio Deputy Secretary to Govt. & Personal Section 


SI.No 


Name and Designation Smt. / Sri. 


Gross Salary 


Address 


Phone no 


Panchakshari. M 


Rs. 74,007/ 


2203 2288 / 


Room No.631 , 1st gate , 5th 
floor ,M .S . Building 


Head of Legal Cell & 


223537701 


Ex-Officio Deputy Secretary to Govt. 


Bangalore -560001 


25703920 (res) 


9481766683 


Smt. Umadevi.A 


Rs.22,778 / 


-do 


22032887 


Stenographer 


Dalayat 


Vaccant 


-do 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


2a 


Under Secretary to Government (Legal Cell) 


Grass Salary 


Address 


Phone no 


Name and 
Designation Smt. / Sri . 


NO 


Rs. 54 ,000/ 


2203 2887 


Sri. T .Ashok 
Under Secretary to Government 


Room No. 617 ,5th floor, 
M .S . Building Bangalore-560001 


2 


Rs.24 ,465 / 


-do 


2203 2887 


Smt. G . N . Susheela 
Stenographer 


Assistant 


Vacant 


- do 


Junior Assistant 


Vacant 


- do 


5 Typist 

Vacant 

-do 
6 Group D 

Vacant 

- do 
XII ) The Manner of execution of Subsidy Programmes , Including the amounts allocated and the details of beneficiaries of 
such programmes . 
No Subsidy programmes are implemented by Medical Education Department. 
XIII) Particulars of recipients of concession , permits or authorizations granted by it 
No concessions, permits or authorizations are granted by this department 
XVI) details in respect of the information , available to or held by it, reduced in an electronic form 

- Nil 
XV) The particulars of facilities available to Citizens for obtaining information including the working hours of a library or 
reading room , if maintained for public use 
No Library or reading room is maintained by the department separately . 
XVI) The Names , Designations and other particulars in respect of Public Information Officers 

Asst Public 
Public Information Officer, 

First Appellate Authority 

Information Officer, 
Public Authority (Right to Information Act 2005 

(Right to Information Act 
(Right to Information 
Section 5 (1) 

2005 Section 19( 1) 

Act 2005 Section 5 (2 ) 
Sri K . S .Prabhakar Sri. V . Saibaba 

Sri Siddamallappa Smt. K . Vidyakumari 
Secretary to Govt 

Under Secretary to Government, Section Officer A Deputy Secretary 
(Medical Education ) Medical Education Department, 

Medical Education to GovernmentMedical 
Vidhana Soudha Vikasa Soudha, 

Department, Vikasa Education Department, 
Bangalore -01. 

Soudha, Bangalore 
Bangalore -560 001. 

Vikasa Soudha, Bangalore-01 . 
560001. 


Sri K .S .Prabhakar 


Shivashankar B . N . 


Secretary to Govt. 
(Medical Education) 

Vidhana Soudha 
Bangalore-560 001. 


Sri. Mahaboob Khan 
Under Secretary to Government-2 
Medical Education Department, 

Vikasa Soudha, 
Bangalore - 560 001 . 


Section Officer - B 
Medical Education 
Department, Vikasa 
Soudha , Bangalore 

560001 


Smt.K .Vidyakumari 
Deputy Secretary 

to Government 
Medical Education 

Department, 
Vikasa Soudha, Bangalore 

560001. 


XVII) Such other information as may be prescribed and thereafter update the publications every year 

-Nil 


By Order and in the name of the Governor of Karnataka , 


V .SAIBABA 


Under Secretary to Government, 
Health and Family Welfare Department (Medical Education ) 


0528 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ಭಾಗ ೪ಎ 


Annexure 


Organization chart of the Department of Medical Education 


Secretary to Government, 
Department ofMedical Education 


Deputy Secretary to Government, (ME) 


Joint Secretary to 
Government & Internal 

Financial Advisor 


Head of the Legal Cell & 
Ex -officio Deputy Secretary 

to Govt 


Under Secretary to 
Government - 1 

ME) 


Under Secretary to 
Government - 2 

(ME) 


Section Officer 
Opinion Section 


Finance 
Officer Budget 

Section 


Under Secretary to 
Govt (Legal cell) 


Legal Cell Section 


Section Officer 

Medical 
Education - A 

Section 


Section Officer 

Medical 
Education - B 

Section 


V .SAIBABA 
Under Secretary to Government, 
Health and Family Welfare Department 

(Medical Education ) 


P . R . 52 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


೮೭೫ 


ಆರ್ಥಿಕ ಸಚಿವಾಲಯ 
ಸಂಖ್ಯೆ : ಆಇ 1081 ವೆಚ್ಚ - 12/ 12 ಬೆಂಗಳೂರು, ದಿನಾಂಕ: 24ನೇ ಡಿಸೆಂಬರ್ 2012 

ಅಧಿಸೂಚನೆ 
ಬೆಳಗಾವಿ ಸುವರ್ಣ ಸೌಧ ಕಟ್ಟಡದ ಡಿಸೆಂಬರ್ 2012 ರ ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ರೂ .622. 00 ಲಕ್ಷಗ 
ಕಾಮಗಾರಿಗಳನ್ನು ಲೋಕೋಪಯೋಗಿ ಇಲಾಖೆಯ ಮುಖಾಂತರ ನೇರವಾಗಿ ಕೈಗೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಚಲಾಯಿಸಿ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ . 

ಉತ್ತಮ ಗುಣಮಟ್ಟದ ಕಾಮಗಾರಿಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ , ಮತ್ತು ಅವರ ಹೆಸರಿನಲ್ಲಿ , 

ಕಾಂತ. ಎಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 99 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಸಂಖ್ಯೆ: ಆಇ 1022 ವೆಚ್ಚ - 12 / 12 ಬೆಂಗಳೂರು, ದಿನಾಂಕ : 08ನೇ ಜನವರಿ 2012 

- ಅಧಿಸೂಚನೆ 
ಆಧಾರ್ ದೃಡೀಕರಣ ಸೇವಾ ಏಜೆನ್ಸಿಯಾಗಿ ( Aadhar Authentication Service Agency ) BSNL ರವರ ಸೇವೆಯನ್ನು 10 ಲಕ್ಷ 
ದೃಢೀಕರಣಕ್ಕಾಗಿ ಪ್ರತಿ ದೃಢೀಕರಣಕ್ಕೆ ರೂ .0.85 ರ ದರದಲ್ಲಿ ಮೂರು ತಿಂಗಳ ಅವಧಿಗೆ ಒಟ್ಟು ರೂ .8.50 ಲಕ್ಷಗಳ ವೆಚ್ಚದಲ್ಲಿ ಪಡೆಯಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 4 ( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿ. ಆ. ಸು. ಇ ( ಇ - ಆಡಳಿತ) 
ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಉತ್ತಮ ಗುಣಮಟ್ಟದ ಸೇವೆಯನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು. ಇ ( ಇ - ಆಡಳಿತ ) ಇಲಾಖೆಯು ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ , ಮತ್ತು ಅವರ ಹೆಸರಿನಲ್ಲಿ, 

ಕಾಂತ. ಎಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . B . 100 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 

ಆರ್ಥಿಕ ಸಚಿವಾಲಯ 
ಸಂಖ್ಯೆ: ಆಇ 1022(A), ವೆಚ್ಚ - 12/12 ಬೆಂಗಳೂರು, ದಿನಾಂಕ: 08ನೇ ಜನವರಿ 2012 

ಅಧಿಸೂಚನೆ 
ರಾಜ್ಯದ ಮೈಸೂರು ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ತಲಾ 20 ಆಧಾರ್ ಶಾಶ್ವತ ನೋಂದಣಿ ಕೇಂದ್ರಗಳನ್ನು 6 ತಿಂಗಳ ಅವಧಿಗೆ ಒಟ್ಟು 
ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸ್ಥಾಪಿಸಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ - 1999ರ ಕಲಂ 
4( ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸಿ. ಆ. ಸು . ಇ ( ಇ - ಆಡಳಿತ) ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 

ಉತ್ತಮ ಗುಣಮಟ್ಟದ ಸೇವೆಯನ್ನು/ಉತ್ಪನ್ನಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಸಿ. ಆ. ಸು . ಇ ( ಇ - ಆಡಳಿತ) ಇಲಾಖೆಯು 
ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ, ಮತ್ತು ಅವರ ಹೆಸರಿನಲ್ಲಿ , 

ಕಾಂತ.ಎಸ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 101 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಆರ್ಥಿಕ ಸಚಿವಾಲಯ 
ಸಂಖ್ಯೆ : ಆಇ 1154 ವೆಚ್ಚ - 12 / 12 ಬೆಂಗಳೂರು, ದಿನಾಂಕ: 22ನೇ ಜನವರಿ 2013 

ಅಧಿಸೂಚನೆ 
ಬೆಳಗಾಂ ವಿಭಾಗಕ್ಕೆ 2013 -14ನೇ ಸಾಲಿಗೆ ವಿದ್ಯಾ ವಿಕಾಸ ಯೋಜನೆಯಡಿ ಸಮವಸ್ತಗಳ ಸರಬರಾಜನ್ನು ಕರ್ನಾಟಕ ರಾಜ್ಯ ಜವಳಿ ಮೂಲ 
ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತದಿಂದ (ಕೆ.ಎಸ್. ಟಿ. ಐ . ಡಿ.ಸಿ. ಎಲ್) ನೇರವಾಗಿ ಪಡೆಯಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ - 1999ರ ಕಲಂ 4( ಜಿ ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ) ಗೆ ಪಾರದರ್ಶಕತೆ 
ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೮೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ಭಾಗ ೪ಎ 


ಕೆ . ಎಸ್ . ಟಿ . ಐ . ಡಿ . ಸಿ.ಎಲ್. ಸಂಸ್ಥೆಯು ಸಮವಸ್ತಗಳ ಸರಬರಾಜನ್ನು ಬೇರೆಯವರ ಮುಖಾಂತರ ಕೈಗೊಳ್ಳುವುದಾದಲ್ಲಿ ಕೆ. ಟಿ. ಪಿ. ಪಿ ಅಧಿನಿಯಮ 
ಮತ್ತು ನಿಯಮಗಳನ್ನು ಪಾಲಿಸಬೇಕು. 2013 - 14ನೇ ಸಾಲಿಗೆ ಸಕಾಲದಲ್ಲಿ ಸಮವಸ್ತಗಳನ್ನು ಸರಬರಾಜು ಮಾಡಲು ಕೆ.ಎಸ್. ಟಿ. ಐ. ಡಿ.ಸಿ.ಎಲ್ ಗೆ 
ಸೂಚಿಸಲಾಗಿದೆ. ಉತ್ತಮ ಗುಣಮಟ್ಟದ ಸಮವಸ್ತ್ರಗಳನ್ನು ಸಮಂಜಸ ದರದಲ್ಲಿ ಸಂಗ್ರಹಿಸುವುದನ್ನು ಶಿಕ್ಷಣ ಇಲಾಖೆ ( ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ) ಯು 
ಧೃಡಪಡಿಸಿಕೊಳ್ಳುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ, ಮತ್ತು ಅವರ ಹೆಸರಿನಲ್ಲಿ, 

ಕಾಂತ.ಎಸ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 102 

ಆರ್ಥಿಕ ಇಲಾಖೆ ( ಸಂಗ್ರಹಣಾ ಕೋಶ). 


ಕಂದಾಯ ಸಚಿವಾಲಯ 
ಸಂಖ್ಯೆ : ಕಂಇ 131 ಮುಸೇವಿ 2011 ( 1) ಬೆಂಗಳೂರು, ದಿನಾಂಕ: 03.10. 2012 

ಅಧಿಸೂಚನೆ 
ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , (1997 ) ರ ಕಲಂ 21 ಅಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಬೆಂಗಳೂರು ನಗರ ಜಿಲ್ಲೆಗೆ ಈ ಕೆಳಗಿನಂತೆ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸಿದೆ: 
ಕ್ರ ಸಂ ಹೆಸರು ಮತ್ತು ವಿಳಾಸ 

ಪದನಾಮ 
ಜಿಲ್ಲಾಧಿಕಾರಿಗಳು, 

ಅಧ್ಯಕ್ಷರು 
ಬೆಂಗಳೂರು ನಗರ ಜಿಲ್ಲೆ. 
ಸಹಾಯಕ ಆಯುಕ್ತರು , 

ಪದನಿಮಿತ್ತ 
ಮುಜರಾಯಿ ಕಾಮಗಾರಿಗಳು, ನಗರಸಭಾ ವಲಯ , ಬೆಂಗಳೂರು. 

ಕಾರ್ಯದರ್ಶಿಗಳು 
| ಶ್ರೀ ನಾಗರಾಜ ಬಿ. ಕುಲಕರ್ಣಿ, 

ನಿವೃತ್ತ ಜಿಲ್ಲಾ 
ನಂ . 32, 4ನೇ ಅಡ್ಡರಸ್ತೆ , ಕೇಂಬ್ರಿಡ್ಜ್ ರಸ್ತೆ, ಲಯನ್ಸ್ ಕ್ಲಬ್ ಪಕ್ಕ, ಜೈ | ನ್ಯಾಯಾಧೀಶರು, 
ಭುವನೇಶ್ವರಿ ಲೇಔಟ್, ಕೆ.ಆರ್. ಪುರಂ, ಬೆಂಗಳೂರು- 36. 
ಶ್ರೀ ಸುರೇಂದ್ರ ಕುಮಾರ್, 

ಆಗಮ ಪಂಡಿತರು 
ನಂ .2, ದತ್ತಾತ್ರೇಯ ದೇವಸ್ಥಾನದ ಆವರಣ.ಶ್ರೀ ದತ್ತಾತ್ರೇಯ ದೇವಸ್ಥಾನದ 
ರಸ್ತೆ, ಮಲ್ಲೇಶ್ವರಂ ಪೈಪ್‌ಲೈನ್ , ಬೆಂಗಳೂರು- 03. 
ಡಾ : ಆರ್. ಸುರೇಶ್, 

ವೇದ 
ನಂ . 9 , 2ನೇ ಮಹಡಿ , ದಾಸಪ್ಪ ಗಾರ್ಡನ್, ಗಣೇಶ ಶ್ಲೋರ್ ಮಿಲ್ ಮೇಲೆ, ಪಂಡಿತರು 
ಮಲ್ಲೇಶ್ವರಂ ಪೈಪ್‌ಲೈನ್, ಬೆಂಗಳೂರು-03. 
| ಶ್ರೀ ಸುರೇಂದ್ರ ಬಿ. ಎ., 

ಪರಿಶಿಷ್ಟ ಜಾತಿ 
ನಂ. 2, 8ನೇ ಮುಖ್ಯರಸ್ತೆ, 9ನೇ ಅಡ್ಡರಸ್ತೆ, ಹೊಯ್ಸಳ ನಗರ , 
ರಾಮಮೂರ್ತಿನಗರ , ಬೆಂಗಳೂರು- 16 . 
ಶ್ರೀಮತಿ ಹೇಮಾ ನಾಯ್ತು, 

ಮಹಿಳೆ 
ನಂ . 39/2, ಹೆಣ್ಣೂರು ಮುಖ್ಯರಸ್ತೆ, ಬೆಂಗಳೂರು- 43, 
ಶ್ರೀ ಅಶ್ವತ್ಥಪ್ಪ ಎಂ .ಆರ್‌., 

ಹಿಂದುಳಿದ ವರ್ಗ 
ನಂ . 28, ವೆಂಕಟಸೋಮಪ್ಪ ಲೇಔಟ್, 
ನಂಜಪ್ಪ ಸರ್ಕಲ್ ಹತ್ತಿರ, ವಿದ್ಯಾರಣ್ಯಪುರ ಅಂಚೆ, ಬೆಂಗಳೂರು- 97 . 
ಶ್ರೀ ಅಂಜನಾಮೂರ್ತಿ ಬಿ. ಜಿ., 

ಸಾಮಾನ್ಯ 
ನಂ . 11 , ಅಂಜನಾಕೃಪಾ , 5ನೇ ಅಡ್ಡರಸ್ತೆ, 
ನಾಗಪ್ಪ ಬೀದಿ, ಪ್ಯಾಲೇಸ್‌ಗುಟ್ಟಹಳ್ಳಿ, ಬೆಂಗಳೂರು- 03 . 
ಶ್ರೀ ಮುನಿರಾಜು ಬಿನ್ ದೇವಪ್ಪ 

ಸಾಮಾನ್ಯ 
ನಂ . 5151, ವಿಜಯರಾಜ್ , ಶ್ರೀನಿವಾಸಪುರ, ಓಂಕಾರ ಹಿಲ್ಸ್, ಕೆಂಗೇರಿ 
ಬೋಸ್, ಬೆಂಗಳೂರು - 60 | 
ಶ್ರೀ ಆರ್. ವಿ. ರವಿಶಂಕರ್ 

ಸಾಮಾನ್ಯ 
ಮಲ್ಲೇಶ್ವರಂ , ಬೆಂಗಳೂರು 


- 


ಬಿ . ಡಿ ., 


8 


ಭಾಗ ೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


عع 


ಸದರಿ ಪರಿಷತ್ತು, ಉಲ್ಲೇಖಿತ ಅಧಿನಿಯಮದ ಕಲಂ 21ಎ ರಡಿ ನಮೂದಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. 

ಈ ಅಧಿಸೂಚನೆಯು ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ; ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ವಿ.ಶ್ರೀನಿವಾಸ ದೀಕ್ಷಿತ್ 
P . R . 163 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಮುಜರಾಯಿ ) 


ಕಂದಾಯ ಸಚಿವಾಲಯ 
ಸಂಖ್ಯೆ : ಕಂಇ 131 ಮುಸೇವಿ 2011( 2) ಬೆಂಗಳೂರು, ದಿನಾಂಕ: 03.10. 2012 

ಅಧಿಸೂಚನೆ 
ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , ( 1997) ರ ಕಲಂ 21 ಅಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಬಾಗಲಕೋಟೆ ಜಿಲ್ಲೆಗೆ ಈ ಕೆಳಗಿನಂತೆ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸಿದೆ: 
ಕ್ರ ಸಂ ಹೆಸರು ಮತ್ತು ವಿಳಾಸ 

ಪದನಾಮ 
ಜಿಲ್ಲಾಧಿಕಾರಿಗಳು, 

ಅಧ್ಯಕ್ಷರು 
ಬಾಗಲಕೋಟೆ ಜಿಲ್ಲೆ. 
ಧಾರ್ಮಿಕ ದತ್ತಿ ಅಧೀಕ್ಷಕರು, 

ಪದನಿಮಿತ್ತ 
ಜಿಲ್ಲಾಧಿಕಾರಿಗಳ ಕಛೇರಿ, ಬಾಗಲಕೋಟೆ ಜಿಲ್ಲೆ, 

ಕಾರ್ಯದರ್ಶಿಗಳು 
ಶ್ರೀ ಶಂಕರ ರುದ್ರ ರೂಡಗಿ, 

ನಿವೃತ್ತ ಜಿಲ್ಲಾ 
ಕಿಲ್ಲಾ ಗಲ್ಲಿ , ಬೀಳಗಿ, 

ನ್ಯಾಯಾಧೀಶರು, 
ಶ್ರೀ ಶಿವರುದ್ರ ರೇವಣಸಿದ್ದ ಮುಧೋಳ, 

ಆಗಮ ಪಂಡತರು 
ಹಿಪ್ಪರಗಿ ಅಂಚೆ, ಜಮಖಂಡಿ ತಾಲ್ಲೂಕು, 
ಶ್ರೀ ನಾಗಸಂಪಗಿ ಆಚಾರ್ಯ, 

ವೇದ 
ಶ್ರೀಕೃಷ್ಣ ರಾಘವೇಂದ್ರ ಮಠ, 7ನೇ ಅಡ್ಡರಸ್ತೆ, ವಿದ್ಯಾಗಿರಿ, ಬಾಗಲಕೋಟೆ. 

ಪಂಡತರು 
ಶ್ರೀ ಸುರೇಂದ್ರ ಕಾಡಪ್ಪ ಕಡಕೋಳ, 

ಪರಿಶಿಷ್ಟ ಜಾತಿ 
ರುದ್ರಸ್ವಾಮಿ ಪೇಟೆ, ಜಮಖಂಡಿ. 
ಶ್ರೀಮತಿ ಶಿವಶರಣೆ ಸುನಂದಮ್ಮ ತಾಯಿ , 

ಮಹಿಳೆ 
ಹಿರೇಮಠ, ಮಹಾವೀರ ನಗರ, ಆಕ್ಸ್‌ಫರ್ಡ್ ಶಾಲೆ ಹತ್ತಿರ, ಜಮಖಂಡಿ. 
ಶ್ರೀ ರಾಜು ವಾಘ, 

ಹಿಂ . ವರ್ಗ 
ಶ್ರೀ ಜಿ .ಆರ್‌. ವಾಘ, ಅಂ . ಸಂ . 7 , ಎ . ಪಿ. ಎಂ . ಸಿ. ಯಾರ್ಡ್, ಬಾಗಲಕೋಟೆ. 
ಶ್ರೀ ಟಿ . ಹೆಚ್.ಕುಲಕರ್ಣಿ , 

ಸಾಮಾನ್ಯ 
ವಾರ್ಡ್ ನಂ . 2 , ಗುಬ್ಬಿಪೇಟೆ, ಇಳಕಲ್, ಹುನಗುಂದ ತಾಲ್ಲೂಕು. 
ಶ್ರೀ ಕೆ.ಹೆಚ್, ಮುರಳಿ , 

ಸಾಮಾನ್ಯ 
“ ಮಾತೃಗಂಗಾ , ರಾಘವೇಂದ್ರ ಮಠದ ಹತ್ತಿರ, ಗುಳೇದ ಗುಡ್ಡ, ಜಮಖಂಡಿ ತಾಲ್ಲೂಕು 
ಶ್ರೀ ಸತ್ಯನಾರಾಯಣ ವೀರಪ್ಪ ಹೇಮಾದ್ರಿ, ಬಾಗಲಕೋಟೆ. 

ಸಾಮಾನ್ಯ 


* 


| 


ಸದರಿ ಪರಿಷತ್ತು, ಉಲ್ಲೇಖಿತ ಅಧಿನಿಯಮದ ಕಲಂ 21ಎ ರಡಿ ನಮೂದಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. 

ಈ ಅಧಿಸೂಚನೆಯು ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ; ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ವಿ.ಶ್ರೀನಿವಾಸ ದೀಕ್ಷಿತ್ 
P . R . 171 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಮುಜರಾಯಿ) 


೮೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪ , ೨೦೧೩ 


ಭಾಗ ೪ಎ 


ಕಂದಾಯ ಸಚಿವಾಲಯ 
ಸಂಖ್ಯೆ : ಕಂಇ 131 ಮುಸೇವಿ 2011 (3) ಬೆಂಗಳೂರು, ದಿನಾಂಕ: 03.10 .2012 

ಅಧಿಸೂಚನೆ 
ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , (1997) ರ ಕಲಂ 21 ಅಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಬೆಳಗಾವಿ ಜಿಲ್ಲೆಗೆ ಈ ಕೆಳಗಿನಂತೆ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸಿದೆ: 
ಹೆಸರು ಮತ್ತು ವಿಳಾಸ 

ಪದನಾಮ 
ಜಿಲ್ಲಾಧಿಕಾರಿಗಳು , 

ಅಧ್ಯಕ್ಷರು 
ಬೆಳಗಾವಿ ಜಿಲ್ಲೆ . 
ಸಹಾಯಕ ಆಯುಕ್ತರು, 

ಪದನಿಮಿತ್ತ 
ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ, ಬೆಳಗಾವಿ. 

ಕಾರ್ಯದರ್ಶಿಗಳು 
ಶ್ರೀ ಅಜಿತ್ ಎನ್. ಸೋಲ್ಲಾಪೂರಕರ, 

ನಿವೃತ್ತ ಜಿಲ್ಲಾ 
ಅಥಣಿ, ಬೆಳಗಾವಿ . 

ನ್ಯಾಯಾಧೀಶರು , 
ಶ್ರೀ ಪೂಜ್ಯ ಮುರುಘ ರಾಜೇಂದ್ರಸ್ವಾಮೀಜಿ, 

ಆಗಮ ಪಂಡಿತರು 
ಸುನ್ಯ ಸಂಪಾದಾನ ಮಠ , ಗೋಕಾಕ್ , ಬೆಳಗಾವಿ ಜಿಲ್ಲೆ. 
ಶ್ರೀ ಚಿಪ್ ಪ್ರಕಾಶನಂದಸ್ವಾಮೀಜಿ, 

ವೇದ ಪಂಡಿತರು 
ಆಶಾ ವಿದ್ಯಾಕೇಂದ್ರ, ಬೆಳಗಾವಿ 
ಶ್ರೀ ವಿಠಲ ಎಸ್ . ಹುಬ್ಬಳ್ಳಿ, 

ಪರಿಶಿಷ್ಟ ಜಾತಿ 
ಕೆ/ಆಫ್ ಎಸ್.ಕೆ. ಕಬಾಡಿ, 1ನೇ ಮಹಡಿ,ಪ್ಲಾಟ್ ನಂ . 369 /1ಎ, 1ನೇ 
ಅಡ್ಡರಸ್ತೆ, ಕಪಲೇಶ್ವರ ಕಾಲೋನಿ, ಬೆಳಗಾವಿ 
ಶ್ರೀಮತಿ ಲಕ್ಷ್ಮಿ ಚಟೀಸ್, 

ಮಹಿಳೆ 
ಶ್ರೀ ದತ್ತಾತ್ರೇಯ ದೇವಸ್ಥಾನದ ಹತ್ತಿರ, ಚಿಕ್ಕೋಡಿ, ಬೆಳಗಾವಿ ಜಿಲ್ಲೆ 
ಶ್ರೀ ದತ್ತನಾಯಿಕ, 

ಹಿಂ . ವರ್ಗ 
ರಾಮದುರ್ಗ ಬೆಳಗಾವಿ 
ಶ್ರೀ ಚಿಂತಾಮಣಿ ವಾಮನರಾವ ಗ್ರಾಮೋಪಾಧ್ಯ, 

ಸಾಮಾನ್ಯ 
ಮಾತಾ ಮನಸ, ಹುಲಬತ್ತಿ ಕಾಲೋನಿ, ಶಹಪೂರ, ಬೆಳಗಾವಿ ಜಿಲ್ಲೆ. 
ಶ್ರೀ ಮಹದೇವ ದೇಶಪಾಂಡೆ , 

ಸಾಮಾನ್ಯ 
ನಂ . 364, ಘಟಪ್ರಭಾ ಅರಸ್ , ಗೋಕಾಕ , ಬೆಳಗವಿ ಜಿಲ್ಲೆ. 
| 9 | ಶ್ರೀ 

ಸಾಮಾನ್ಯ 


8 . 


ಸದರಿ ಪರಿಷತ್ತು, ಉಲ್ಲೇಖಿತ ಅಧಿನಿಯಮದ ಕಲಂ 21ಎ ರಡಿ ನಮೂದಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. 

ಈ ಅಧಿಸೂಚನೆಯು ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ; ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ವಿ.ಶ್ರೀನಿವಾಸ ದೀಕ್ಷಿತ್ 
P . R . 166 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಮುಜರಾಯಿ ) 
ಕಂದಾಯ ಸಚಿವಾಲಯ 
ಸಂಖ್ಯೆ: ಕಂಇ 131 ಮುಸೇವಿ 2011 (4) ಬೆಂಗಳೂರು, ದಿನಾಂಕ : 03 .10. 2012 

ಅಧಿಸೂಚನೆ 
ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , ( 1997) ರ ಕಲಂ 21 ಅಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಮಂಡ್ಯ ಜಿಲ್ಲೆಗೆ ಈ ಕೆಳಗಿನಂತೆ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸಿದೆ: 
ಹೆಸರು ಮತ್ತು ವಿಳಾಸ 

ಪದನಾಮ 
1 | ಜಿಲ್ಲಾಧಿಕಾರಿಗಳು , 

ಅಧ್ಯಕ್ಷರು 
ಮಂಡ್ಯ ಜಿಲ್ಲೆ. 


ಕ್ರ ಸಂ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೪, ೨೦೧೩ 


೮೭೯ 


ಕ್ರ ಸಂ 

ಹೆಸರು ಮತ್ತು ವಿಳಾಸ 
2 . | ಧಾರ್ಮಿಕ ದತ್ತಿ ತಹಸೀಲ್ದಾರ್‌, 

ಜಿಲ್ಲಾಧಿಕಾರಿಗಳ ಕಛೇರಿ, ಮಂಡ್ಯ ಜಿಲ್ಲೆ , 


ಪದನಾಮ 

ಪದನಿಮಿತ್ತ 
ಕಾರ್ಯದರ್ಶಿಗಳು 


ನಿವೃತ್ತ ಜಿಲ್ಲಾ 
ನ್ಯಾಯಾಧೀಶರು, 
ಆಗಮ ಪಂಡಿತರು 


ವೇದ ಪಂಡಿತರು 


ಪರಿಶಿಷ್ಟ ಜಾತಿ 


ಮಹಿಳೆ 


ಶ್ರೀ ಭಾನುಪ್ರಕಾಶ್ ಶರ್ಮ , 
ತಿಪ್ಪಯ್ಯ ಬೀದಿ ಅಂಚೆ, ಶ್ರೀರಂಗಪಟ್ಟಣ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಶ್ರೀ ನಿರ್ಮಲಾನಂದನಾಥ ಸ್ವಾಮಿಗಳು, 
ಆದಿಚುಂಚನಗಿರಿ ಮಠ, ಬೆಳ್ಳೂರು ಹೋಬಳಿ, ನಾಗಮಂಗಲ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಶ್ರೀ ನಿವರ್ತಿರಾಮು ಬಿನ್ ರಾಮು, 
ಡೌರಿ ಕಾಲೋನಿ, ಕಾಳಿಕಾಂಬ ದೇವಸ್ಥಾನದ ಹತ್ತಿರ , ಮಂಡ್ಯ ನಗರ , 
ಶ್ರೀಮತಿ ಪವಿತ್ರ ವೆಂಕಟೇಶ್ 

ಕೋಂ ವೆಂಕಟೇಶ್, ಪಣಕನಹಳ್ಳಿ, ಮಂಡ್ಯ ತಾಲ್ಲೂಕು ಹಾಗೂ ಜಿಲ್ಲೆ. 
| ಶ್ರೀ ಕೆ. ಪ . ರಮೇಶ್ ಬಿನ್ ಮಟ್ಟಸ್ವಾಮಿ , 
2ನೇ ಬ್ಲಾಕ್ , ಕೆರೆಗೋಡು, ಮಂಡ್ಯ ತಾಲ್ಲೂಕು 
ಶ್ರೀ ಕೆ. ಟಿ. ಪಾಲಾಕ್ಷ, 
ಕೆ. ಆರ್ . ಪೇಟೆ ಟೌನ್, ಮಂಡ್ಯ ಜಿಲ್ಲೆ 
ಶ್ರೀ ರಂಗಣ್ಣ, 
ಎ . ರಾಮಣ್ಣ ಬೀದಿ, ಶ್ರೀರಂಗಪಟ್ಟಣ ಟೌನ್, ಮಂಡ್ಯ ಜಿಲ್ಲೆ. 
ಶ್ರೀ ಎಂ ಪುಟ್ಟೇಗೌಡ ಬಿನ್ ಪಿ . ಮರೀಗೌಡ 
ವಕೀಲರು ಹಾಗೂ ಸಮಾಜ ಸೇವಕರು, 
ಓಂ ಶ್ರೀನಿಕೇತ ಟ್ರಸ್ಟ್, ಶ್ರೀ ರಂಗಪಟ್ಟಣ ಮೈನ್ ರೋಡ್, ಮಂಡ್ಯ ಜಿಲ್ಲೆ 


ಹಿಂ . ವರ್ಗ 


ಸಾಮಾನ್ಯ 


ಸಾಮಾನ್ಯ 


ಸಾಮಾನ್ಯ 


ಸದರಿ ಪರಿಷತ್ತು, ಉಲ್ಲೇಖಿತ ಅಧಿನಿಯಮದ ಕಲಂ 21ಎ ರಡಿ ನಮೂದಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. 

ಈ ಅಧಿಸೂಚನೆಯು ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ; ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ವಿ.ಶ್ರೀನಿವಾಸ ದೀಕ್ಷಿತ್ 
PR. 168 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ ( ಮುಜರಾಯಿ) 


ಕಂದಾಯ ಸಚಿವಾಲಯ 
ಸಂಖ್ಯೆ: ಕಂಇ 131 ಮುಸೇವಿ 2011(5) ಬೆಂಗಳೂರು, ದಿನಾಂಕ: 03 .10.2012 

ಅಧಿಸೂಚನೆ 
ಕರ್ನಾಟಕ ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ , ( 1997) ರ ಕಲಂ 21 ಅಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ರಾಯಚೂರು ಜಿಲ್ಲೆಗೆ ಈ ಕೆಳಗಿನಂತೆ ಜಿಲ್ಲಾ ಧಾರ್ಮಿಕ ಪರಿಷತ್ತನ್ನು ರಚಿಸಿದೆ: 
ಹೆಸರು ಮತ್ತು ವಿಳಾಸ 

ಪದನಾಮ 
ಜಿಲ್ಲಾಧಿಕಾರಿಗಳು , 

ಅಧ್ಯಕ್ಷರು 
ರಾಯಚೂರು ಜಿಲ್ಲೆ. 
ಧಾರ್ಮಿಕ ದತ್ತಿ ಸಹಾಯಕರು, 

ಪದನಿಮಿತ್ತ 
ಜಿಲ್ಲಾಧಿಕಾರಿಗಳ ಕಛೇರಿ, ರಾಯಚೂರು ಜಿಲ್ಲೆ, 

ಕಾರ್ಯದರ್ಶಿಗಳು 
1 | ಶ್ರೀ ಶಂಕರ ಮುರಗದ್ 

ನಿವೃತ್ತ ಜಿಲ್ಲಾ 
ನಿಜಲಿಂಗಪ್ಪ ಕಾಲೋನಿ, ರಾಯಚೂರು 

ನ್ಯಾಯಾಧೀಶರು , 
ಶ್ರೀ ಆಂಜನೇಯಸ್ವಾಮಿ 

ಆಗಮ ಪಂಡಿತರು 
ಶ್ರೀ ಈಶ್ವರ ದೇವಸ್ಥಾನ, ಕೆ.ಹೆಚ್. ಬಿ. ಕಾಲೋನಿ, ಮಾ . 


eseo 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೪, ೨೦೧೩ 


ಭಾಗ ೪ಎ 


ಕ ಸಂ 


ಪದನಾಮ 


ವೇದ ಪಂಡಿತರು 


ಪರಿಶಿಷ್ಟ ಜಾತಿ 


ಮಹಿಳೆ 


ಹೆಸರು ಮತ್ತು ವಿಳಾಸ | 
ಶ್ರೀ ಹರಿ ಆಚಾರ್ ಜೋಷಿತಂ 
ಬಿನ್ ಮುರಳೀಧರಚಾರ್ ಜೋಷಿ, ಸಾ : ಸತ್ಯನಾಥ ಕಾಲೋನಿ, ರಾಯಚೂರು. 
ಶ್ರೀ ಸಂಗಪ್ಪ ಬಿನ್ ಹೊಳೆಪ್ಪ ಕಟ್ಟಿಮನಿ 
ಸಾ : ಆನಾಹೊಸೂರು, ಲಿಂಗಸೂಗೂರು ತಾಲ್ಲೂಕು, ರಾಯಚೂರು ಜಿಲ್ಲೆ . 
ಶ್ರೀಮತಿ ಮಾಯಾದೇವಿ ಚರಂತಿ ಮಠ, 
ಅಧ್ಯಕ್ಷರು, ಶ್ರೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ , 
ಮಾವಿನಕೆರೆ ಹತ್ತಿರ , ಅಶೋಕ ರಸ್ತೆ , ರಾಯಚೂರು 
ಶ್ರೀ ವೀರೇಶ ಗೌಡ, 
ವಕೀಲರು, ನಂ . 4 /4 /436015 , ಜಹೀರಾಬಾದ್, ರಾಯಚೂರು. 
ಶ್ರೀ ಮುದ್ದಪ್ಪ ಬಿನ್ ಗೂಳಪ್ಪ ಸಾಹುಕಾರ , 
ಸಾ : ಬಲ್ಲಟಗಿ, ಮಾನ್ವಿ ತಾಲ್ಲೂಕು, ರಾಯಚೂರು ಜಿಲ್ಲೆ. 
ಶ್ರೀ ನರಸಿಂಗರಾವ್ ದೇಶಪಾಂಡೆ, 
ನಿವೃತ್ತ ಅಭಿಯಂತರರು, ಆಜಾದ್‌ನಗರ, 
ಡಾ : ವಿ. ಜೆ. ಕುಲಕರ್ಣಿ ಆಸ್ಪತ್ರೆ ಹತ್ತಿರ, ರಾಯಚೂರು ಜಿಲ್ಲೆ. 
ಶ್ರೀ ಗಾಣದಾಳ್ ಲಕ್ಷ್ಮೀಪತಿಯವರು, ರಾಯಚೂರು. 


ಹಿಂ . ವರ್ಗ 


ಸಾಮಾನ್ಯ 


8 . 


ಸಾಮಾನ್ಯ 


ಸಾಮಾನ್ಯ 


ಸದರಿ ಪರಿಷತ್ತು, ಉಲ್ಲೇಖಿತ ಅಧಿನಿಯಮದ ಕಲಂ 21ಎ ರಡಿ ನಮೂದಿಸಿರುವ ಕರ್ತವ್ಯ ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು. 

ಈ ಅಧಿಸೂಚನೆಯು ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ; ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ವಿ.ಶ್ರೀನಿವಾಸ ದೀಕ್ಷಿತ್ 
PR. 167 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ ( ಮುಜರಾಯಿ ) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಒಣ 729 ಪಿಎಂಎಸ್ 2011 ಬೆಂಗಳೂರು, ದಿನಾಂಕ: 12 - 02 -2013 
1872ರ ಇಂಡಿಯನ್ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 7ರ (ಕೇಂದ್ರ ಕಾಯಿದೆ ಎಕ್ವಿ -1872) ಅನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಶ್ರೀ ಭಾಸ್ಕರ್ ದೇವದತ್ತ, ನ್ಯಾಯವಾದಿಗಳು, ಸೈಲಸ್ ಹೌಸ್ , ಒಂದನೇ ಅಡ್ಡ ರಸ್ತೆ, ಮುನಿಸಿಪಲ್ ಮೈದಾನದ ಎದುರು, ರಾಬರ್ಟಸನ್ ಪೇಟೆ, 
ಕೆ. ಜಿ.ಎಫ್, ಇವರನ್ನು ಮೇಲಿನ ಕಾಯಿದೆಯಡಿ ಕ್ರಿಶ್ಚಿಯನ್ ಜನಾಂಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ ಕಾರ್ಯನಿರ್ವಹಿಸಲು ಕೋಲಾರ ಜಿಲ್ಲೆಯ 
ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ, ಸದರಿ ಕಾಯಿದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ನಾಗಭೂಷಣ್ 
PR 117 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ, ( ರಹದಾರಿ ಮತ್ತು ವಿದೇಶಿಯರು) 

ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ : ಒಣ 388 ಪಿಎಂಎಸ್ 2010 ಬೆಂಗಳೂರು, ದಿನಾಂಕ: 13 - 02 - 2013 
1872ರ ಇಂಡಿಯನ್ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಇಂಡಿಯನ್ ಕ್ರಿಶ್ಚಿಯನ್ 
ಮ್ಯಾರೇಜ್ (ಕರ್ನಾಟಕ) ನಿಯಮಗಳು 1961ರಂತೆ ಫಾಸ್ಟರ್‌ ಟಿ . ಜಾನ್ ಬಾಬು, ಸಂಖ್ಯೆ : 1948, 12ನೇ ಅಡ್ಡರಸ್ತೆ, 3ನೇ ಮುಖ್ಯರಸ್ತೆ, ವಿನೋಬನಗರ, 
ದಾವಣಗೆರೆ- 577006 ಇವರಿಗೆ ಮೇಲಿನ ಕಾಯಿದೆಯಡಿಯಲ್ಲಿ ಕಾರ್ಯ ನಿರ್ವಹಿಸಲು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲ್ಲೂಕಿನ ನಲ್ಲುದುರೆ ಅಂಚೆ 
ಅಶೋಕನಗರ ಕ್ಯಾಂಪಿನ ಬೇತೆಲ್ ಚರ್ಚ್‌ಗೆ ಮಾತ್ರ ಸೀಮಿತಗೊಳಿಸಿ ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯಿದೆಯಡಿಯಲ್ಲಿ ಸೂಚಿಸಿರುವ 
ಷರತ್ತಿಗಳಿಗೊಳಪಟ್ಟು ಅನುಮತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ನಾಗಭೂಷಣ್ 
PR, 116 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ, (ರಹದಾರಿ ಮತ್ತು ವಿದೇಶಿಯರು) 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ- 2 , ಬೆಂಗಳೂರು 


